ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಪಿರಿಯಾ ಪಟ್ಟಿಣ ತಾಲ್ಲೂಕು ಕೆ.ಎಸ್‌. ಕಾಳಮರೀ ಗೌಡ ನಗರದಲ್ಲಿ ಶಾಲೆ ನಿರ್ಮಾಣ ಕುರಿತು 
ಶ್ರೀ ಎಸ್‌.ನಾಗರಾಜ್‌(ಸ೦ಂದೇಶನಾಗರಾಜ್‌) (ಸ್ಥಳೀಯಸಂಸ್ಥೆಗಳಕ್ಲೇತು) 


472 (485) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪಿರಿಯಾಪಟ್ಟಿಣ ತಾಲ್ಲೂಕು ಕೇಂದ್ರದಿಂದ ಕೇವಲ 8 ಕಿ.ಮೀ ದೂರದಲ್ಲಿರುವ ಕೆ.ಎಸ್‌. 
ಕಾಳಮರೀಗೌಡ ನಗರ (ಬುದುತಿಟ್ಟು ಸಮೀಪ) ಸರ್ಕಾರಿ ಪ್ರಾಥಮಿಕ ಶಾಲೆಯು ಅರೆಬರೆ 
ನಿರ್ಮಾಣಗೊಂಡಿರುವ ಖಾಸಗಿ ಮನೆಯಲ್ಲಿ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇದಕ್ಕೆ ಪಾವತಿಸುತ್ತಿರುವ ಬಾಡಿಗೆಯನ್ನು ಯಾರು ನೀಡುತ್ತಿದ್ದಾರೆ ; ಇಲ್ಲಿ ಓದುತ್ತಿರುವ 
ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಈ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 2009 ರಲ್ಲಿ ಅಣ್ಣಾಮಲೆ ಎಂಬುವವರು 3 ಗುಂಟೆ ಜಾಗ ನೀಡಿದ್ದು, 
2011 ರಲ್ಲಿ ಸರ್ವಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದರೂ, 
ಇನ್ನೂ ಪೂರ್ಣವಾಗದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಐದು ಹುಡುಗರಿಂದ ಆರಂಭವಾದ ಈ ಶಾಲೆಯಲ್ಲಿ 17 ಮಕ್ಕಳ ಓದುತ್ತಿದ್ದು, ಈಗ ಅವರೂ ಬಿಟ್ಟು 
ಹೋಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


